TOEKERALA 


Kerala Gazette No. 43 dated 3rd November 2020 . 

. 


PART I 


Section iii 


सत्यमेवजयते 


Ox 


ಕೇರಳ ಸರಕಾರ 


ಕಾನೂನು 


( ಶಾಸನ ರಚನೆ - ಎಚ್ ) ಇಲಾಖೆ 


ಅಧಿಸೂಚನೆ 


ನಂಬ್ರ 20712 } ಲೆಗ್ , ಎಚ್ 1 / 2017 / ಕಾನೂನು , ತಿರುವನಂತಪುರಂ, 


2018 ಫೆಬ್ರವರಿ 12 , 
1193 ಮಕರ 29 / 
1939 ಮಾಘ 23 , 


2017 ಫೆಬ್ರವರಿ 12 ನೇ ದಿನಾಂಕದಂದು ಕೇರಳ ರಾಜ್ಯಪಾಲರು ಪ್ರಖ್ಯಾಪಿಸಿದಂತಹ 
ಈ ಕೆಳಗಿನ ಅಧ್ಯಾದೇಶವನ್ನು ಸಾರ್ವಜನಿಕರ 

ಸಾರ್ವಜನಿಕರ ತಿಳುವಳಿಕೆಗಾಗಿ ಈ ಮೂಲಕ 
ಪ್ರಕಟಿಸಲಾಗುವುದು . 


ರಾಜ್ಯಪಾಲರ ಆಜ್ಞಾಪ್ರಕಾರ , 


ಬಿ . ಜಿ . ಹರೀಂದ್ರನಾಥ್ , 
ಕಾನೂನು ಕಾರ್ಯದರ್ಶಿ 


G , 25 /2018/ GPC. 


59 


2 


2018 ರ 1 ನೇ ನಂಬ್ರ ಅಧ್ಯಾದೇಶ 
2018 ರ ಕೇರಳ ವೃತ್ತಿಪರ ಕಾಲೇಜುಗಳು ( ವೈದ್ಯಕೀಯ ಕಾಲೇಜುಗಳ ಪ್ರವೇಶಾತಿಯ 

ಕ್ರಮಬದ್ಧಗೊಳಿಸುವಿಕೆ ) ಅಧ್ಯಾದೇಶ 
ಭಾರತ ಗಣರಾಜ್ಯದ ಅರುವತ್ತೊಂಭತ್ತನೇ ವರ್ಷದಲ್ಲಿ ಕೇರಳ ರಾಜ್ಯಪಾಲರು 
ಪ್ರಖ್ಯಾಪಿಸಿದುದು . 
ರಾಜ್ಯದಲ್ಲಿನ ಕೆಲವು ವೈದ್ಯಕೀಯ ಕಾಲೇಜುಗಳಿಗಿರುವ 2016-17 ಶೈಕ್ಷಣಿಕ ವರ್ಷದ 
ವಿದ್ಯಾರ್ಥಿಗಳ ಪ್ರವೇಶಾತಿಯನ್ನು ಕ್ರಮಬದ್ಧಗೊಳಿಸುವುದಕ್ಕೆ ವ್ಯವಸ್ಥೆಮಾಡುವುದಕ್ಕಿರುವ 


ಒಂದು 


ಅಧ್ಯಾದೇಶ 
ಪೀಠಿಕೆ , -2017 ರ ಕೇರಳ ವೃತ್ತಿಪರ ಕಾಲೇಜುಗಳು (ವೈದ್ಯಕೀಯ ಕಾಲೇಜುಗಳ 
ಪ್ರವೇಶಾತಿಯ ಕ್ರಮಬದ್ಧಗೊಳಿಸುವಿಕೆ ) ಅಧ್ಯಾದೇಶ ( 2017 ರ 21 ) ವನ್ನು 2017 ಅಕ್ಟೋಬರ್ 
20 ನೇ ದಿನಾಂಕದಂದು ಕೇರಳ ರಾಜ್ಯಪಾಲರು ಪ್ರಖ್ಯಾಪಿಸಿದುದರಿಂದಲೂ , 

2017 ನವಂಬರ್ 9 ನೇ ದಿನಾಂಕದಂದು ಆರಂಭವಾಗಿ ಅದೇ ದಿನ ಮುಕ್ತಾಯಗೊಂಡ 
ಕೇರಳ ವಿಧಾನಸಭೆಯ ಅಧಿವೇಶನ ಕಾಲದಲ್ಲಿ ಪ್ರಸ್ತುತ ಅಧ್ಯಾದೇಶಕ್ಕೆ ಬದಲಾಗಿ 
ವಿಧಾನಸಭೆಯ ಒಂದು ಅಧಿನಿಯಮವನ್ನು ತರುವುದಕ್ಕಿರುವ ಒಂದು ಮಸೂದೆಯನ್ನು 
ವಿಧಾನಸಭೆಯಲ್ಲಿ ಮಂಡಿಸಲು ಹಾಗೂ ಅಂಗೀಕರಿಸಲು ಸಾಧ್ಯವಾಗದುದರಿಂದಲೂ , 

ಪ್ರಸ್ತುತ ಅಧ್ಯಾದೇಶದ ಉಪಬಂಧಗಳನ್ನು ಚಾಲ್ತಿಯಲ್ಲಿರಿಸುವುದಕ್ಕಾಗಿ 2017 ರ ಕೇರಳ 
ವೃತ್ತಿಪರ ಕಾಲೇಜುಗಳು (ವೈದ್ಯಕೀಯ ಕಾಲೇಜುಗಳ ಪ್ರವೇಶಾತಿಯ ಕ್ರಮಬದ್ಧಗೊಳಿಸುವಿಕೆ) 
ಅಧ್ಯಾದೇಶ ( 2017 ರ 34 ) ವನ್ನು 2017 ಡಿಸಂಬರ್ 20 ನೇ ದಿನಾಂಕದಂದು ಕೇರಳ 
ರಾಜ್ಯಪಾಲರು ಪ್ರಖ್ಯಾಪಿಸಿದುದರಿಂದಲೂ 

2018 ಜನವರಿ 22 ನೇ ದಿನಾಂಕದಂದು ಆರಂಭವಾಗಿ 2018 ಫೆಬ್ರವರಿ 7 ನೇ 
ದಿನಾಂಕದಂದು ಮುಕ್ತಾಯಗೊಂಡ ಕೇರಳ ವಿಧಾನಸಭೆಯ ಅಧಿವೇಶನ ಕಾಲದಲ್ಲಿ ಪ್ರಸ್ತುತ 
ಅಧ್ಯಾದೇಶಕ್ಕೆ ಬದಲಾಗಿ ವಿಧಾನಸಭೆಯ ಒಂದು ಅಧಿನಿಯಮವನ್ನು ತರುವುದಕ್ಕಿರುವ ಒಂದು 
ಮಸೂದೆಯನ್ನು ವಿಧಾನಸಭೆಯಲ್ಲಿ ಮಂಡಿಸಲು ಹಾಗೂ 
ಸಾಧ್ಯವಾಗದುದರಿಂದಲೂ , 


ಅಂಗೀಕರಿಸಲು 


60 


3 


ಭಾರತ ಸಂವಿಧಾನದ 213 ನೇ ಅನುಚ್ಛೇದದ (2) ನೇ ಖಂಡದ ( ಎ ) ಉಪ - ಖಂಡದ 
ಪ್ರಕಾರ ಪ್ರಸ್ತುತ ಅಧ್ಯಾದೇಶ ವು 2018 

5 ನೇ ದಿನಾಂಕ ದಂದು 
ಜಾರಿಯಲ್ಲಿಲ್ಲದಾಗುವುದರಿಂದಲೂ , 


ವಾರ್ಚ್ 


ಪ್ರಸ್ತುತ ಅಧ್ಯಾದೇಶದ ಉಪಬಂಧಗಳನ್ನು ಚಾಲ್ತಿಯಲ್ಲಿರಿಸದಿದ್ದಲ್ಲಿ ತೊಂದರೆಗಳು ಉಂಟಾಗ 
ಬಹುದಾದುದರಿಂದಲೂ 


ಕೇರಳ ರಾಜ್ಯ ವಿಧಾನಸಭೆಯು ಅಧಿವೇಶನದಲ್ಲಿಲ್ಲದಿರುವುದರಿಂದಲು ಮತ್ತು ತಾನು ತ್ವರಿತ 
ಕ್ರಮವನ್ನು ಕೈಗೊಳ್ಳಲು ಅಗತ್ಯವಾದ ಸನ್ನಿವೇಶವು ಅಸ್ತಿತ್ವದಲ್ಲಿದೆಯೆಂದು ಕೇರಳ ರಾಜ್ಯಪಾಲರಿಗೆ 
ಮನವರಿಕೆಯಾಗಿರುವುದರಿಂದಲೂ 

ಈಗ ಆದುದರಿಂದ , ಭಾರತ ಸಂವಿಧಾನದ 213 ನೇ ಅನುಚ್ಛೇದದ ಖಂಡ ( 1 ) ರ 
ಪ್ರಕಾರ ನೀಡಲ್ಪಟ್ಟ ಅಧಿಕಾರಗಳನ್ನು ವಿನಿಯೋಗಿಸಿ , ಕೇರಳ ರಾಜ್ಯಪಾಲರು ಈ ಕೆಳಗಿನ 
ಅಧ್ಯಾದೇಶವನ್ನು ಪ್ರಖ್ಯಾಪಿಸಲು ಇಚ್ಛಿಸುವರು: 

1. ಸಣ್ಣ ಹೆಸರು ಮತ್ತು ಪ್ರಾರಂಭ. (1) ಈ ಅಧ್ಯಾದೇಶವನ್ನು 2018 ರ ಕೇರಳ 
ವೃತ್ತಿಪರ ಕಾಲೇಜುಗಳು (ವೈದ್ಯಕೀಯ ಕಾಲೇಜುಗಳ ಪ್ರವೇಶಾತಿಯ ಕ್ರಮಬದ್ಧಗೊಳಿಸುವಿಕೆ ) 
ಅಧ್ಯಾದೇಶವೆಂದು ಕರೆಯಬಹುದು . 
( 2 ) 2017 ಅಕ್ಟೋಬರ್ 20 ನೇ 

20 ನೇ ದಿನಾಂಕದಂದು 
ಬಂದಿರುವುದಾಗಿ ಭಾವಿಸತಕ್ಕದ್ದು. 

2. ವೈದ್ಯಕೀಯ ಕಾಲೇಜುಗಳ ಪ್ರವೇಶಾತಿಯ ಕ್ರಮಬದ್ಧಗೊಳಿಸುವಿಕೆ -2006 ರ ಕೇರಳ 
ವೃತ್ತಿಪರ ಕಾಲೇಜುಗಳು ಅಥವಾ ಸಂಸ್ಥೆಗಳು ( ಕ್ಯಾಪಿಟೇಶನ್ ಫೀಸು ನಿಷೇಧ, ಪ್ರವೇಶಾತಿಯ 
ಮೇಲೆ ನಿಬಂಧನೆ , ಶೋಷಣೆ ರಹಿತ ಶುಲ್ಕ ನಿರ್ಧರಣೆ , ವೃತ್ತಿಪರ ಶಿಕ್ಷಣದಲ್ಲಿ ನೀತಿ 
ಹಾಗೂ ಶ್ರೇಷ್ಠತೆಯನ್ನು ದೃಢಪಡಿಸುವುದಕ್ಕಿರುವ ಇತರ ಕ್ರಮಗಳು ) ಅಧಿನಿಯಮ 
( 2006 ರ 19 ) ದಲ್ಲಿ ಅಥವಾ ಯಾವುದಾದರು ನ್ಯಾಯಾಲಯದ ಅಥವಾ ಪ್ರಸ್ತುತ 
ಅಧಿನಿಯಮದ 4 ನೇ ವಿಭಾಗದ ಕೆಳಗೆ ರೂಪೀಕರಿಸಿದಂತಹ ಪ್ರವೇಶಾತಿ ಮೇಲ್ನೋಟ 
ಸಮಿತಿಯ ಅಥವಾ ಇತರ ಯಾವುದಾದರು ಪ್ರಾಧಿಕಾರದ ಯಾವುದಾದರು ತೀರ್ಪಿನಲ್ಲಿ, 
ಡಿಗ್ರಿಯಲ್ಲಿ , ಆದೇಶದಲ್ಲಿ ಅಥವಾ ಯಾವುದಾದರು ವ್ಯವಹರಣೆ ಅಥವಾ ಅಸ್ತಿತ್ವದಲ್ಲಿರುವ 
ಯಾವುದಾದರು ಕಾನೂನಿನ ಕೆಳಗೆ ಉಂಟುಮಾಡಿರುವ ಯಾವುದಾದರು ಒಪ್ಪಂದದಲ್ಲಿ ಅಥವಾ 


ಇದು 


ಜಾರಿಗೆ 


61 


4 


ಲಿಖಿತ ಪತ್ರದಲ್ಲಿ ಏನೇ ಆಡಕವಾಗಿದ್ದರೂ ರಾಜ್ಯದ ಯಾವುದೇ ವೈದ್ಯಕೀಯ ಕಾಲೇಜಿನ 
2016-17 ಶೈಕ್ಷಣಿಕ ವರ್ಷದ ವೈದ್ಯಕೀಯ ವಿಜ್ಞಾನ ಶಾಖೆಯ ಪ್ರವೇಶಾತಿಗೆ ಅರ್ಹರಾಗಿರುವ 
ಅರ್ಜಿದಾರರ ಪ್ರವೇಶಾತಿಯನ್ನು , ಯಾವುದೇ ನ್ಯಾಯಾಲಯ ಅಥವಾ ಪ್ರವೇಶಾತಿ ಮೇಲ್ನೋಟ 
ಸಮಿತಿಯು ರದ್ದು ಮಾಡಿದ್ದರೂ , ಪ್ರವೇಶಾತಿ ಮೇಲೋಟ ಸಮಿತಿಯ ಸಮಕ್ಷದಲ್ಲಿ ಅರ್ಜಿ 
ಸಲ್ಲಿಸಿದ ರೀತಿಯನ್ನು ಹಾಗೂ ಯಾವುದಾದರೂ ದಾಖಲೆಗಳನ್ನು ಹಾಜರು ಪಡಿಸದಿರುವುದನ್ನು 
ಪರಿಗಣಿಸದೆ ಸರಕಾರಕ್ಕೆ ಯುಕ್ತವೆಂದು ತೋರುವಂತಹ ನಿಬಂಧನೆಗಳಿಗೆ ಹಾಗೂ ಷರತ್ತುಗಳಿಗೆ 
ವಿಧೇಯವಾಗಿ ಕ್ರಮೀಕರಿಸುವುದು ಕಾನೂನು ಸಮ್ಮತವಾಗಿರುವುದಾಗಿದೆ: 

ಆದರೆ , ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾರ್ಥಿಯು ಕ್ರಮಬದ್ಧವಾಗಿ ಕೋರ್ಸಿಗೆ 
ಹಾಜರಾಗದಿದ್ದಲ್ಲಿ ಅಂತಹ ಪ್ರವೇಶಾತಿಯನ್ನು ಕ್ರಮಬದ್ಧಗೊಳಿಸುವಂತದ್ದಲ್ಲ . 

ಕ್ರಮಬದ್ಧಗೊಳಿಸುವುದಕ್ಕಿರುವ ಪ್ರಕ್ರಿಯೆ. (1) ಯಾವುದಾದರು ವೈದ್ಯಕೀಯ 
ಕಾಲೇಜಿನಲ್ಲಿನ ವೈದ್ಯಕೀಯ ವಿಜ್ಞಾನ ಶಾಖೆಯಲ್ಲಿ 2 ನೇ ವಿಭಾಗದಲ್ಲಿ ನಿರ್ದಿಷ್ಟಪಡಿಸಿದಂತಹ 
ಅರ್ಜಿದಾರರಿಗೆ ಪ್ರವೇಶಾತಿಯನ್ನು ನೀಡಿದ್ದು ಹಾಗೂ ಅವರ ಪ್ರವೇಶಾತಿಯನ್ನು ರದ್ದು 
ಮಾಡಿರುವಂತಹ ವೈದ್ಯಕೀಯ ಕಾಲೇಜುಗಳ ಮ್ಯಾನೇಜುಮೆಂಟುಗಳಿಗೆ, ಈ ಅಧ್ಯಾದೇಶದ 
ಪ್ರಾರಂಭ ದಿನಾಂಕದಿಂದ ಹದಿನೈದು ದಿವಸಗಳೊಳಗೆ ಅಂತಹ ಪ್ರವೇಶಾತಿಯನ್ನು 
ಕ್ರಮಬದ್ಧಗೊಳಿಸುವುದಕ್ಕಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ . 

( 2 ) ಈ ಅಧ್ಯಾದೇಶದ ಪ್ರಕಾರ ಪ್ರವೇಶಾತಿಯನ್ನು ಕ್ರಮಬದ್ಧಗೊಳಿಸುವುದಕ್ಕಾಗಿರುವ 
ಎಲ್ಲಾ ಅರ್ಜಿಗಳನ್ನು ಸಂಬಂಧಪಟ್ಟ ವಿಶ್ವವಿದ್ಯಾಲಯದ ಮುಖಾಂತರ ಸರಕಾರಕ್ಕೆ ಸಮರ್ಪಿಸ 
ತಕ್ಕದ್ದು ಹಾಗೂ ವಿಶ್ವವಿದ್ಯಾಲಯವು ಅಂತಹ ಅರ್ಜಿಯು ಲಭಿಸಿದ ಏಳು ದಿವಸಗಳೊಳಗೆ 
ಕೆಳಗೆ ಕೊಟ್ಟಿರುವ ವಿಷಯಗಳ ಕುರಿತು ಅದರ ಅಭಿಪ್ರಾಯ ಒಳಗೊಳ್ಳುವ ಒಂದು 
ವರಿದಿಯೊಂದಿಗೆ ಅದನ್ನು ಸರಕಾರಕ್ಕೆ ಕಳುಹಿಸಿಕೊಡತಕ್ಕದ್ದು , ಅದೇನೆಂದರೆ: 

( i ) ಪ್ರವೇಶಾತಿ ಪಡೆದ ವಿದ್ಯಾರ್ಥಿಯು , 2016-17 ಶೈಕ್ಷಣಿಕ ವರ್ಷಕ್ಕೆ 
ಅನ್ವಯವಾಗುವ ಚಾಲ್ತಿಯಲ್ಲಿರುವ ಕಾನೂನುಗಳ ಹಾಗೂ ಆದೇಶಗಳ ಪ್ರಕಾರ ವೈದ್ಯಕೀಯ 
ವಿಜ್ಞಾನ ಶಾಖೆಯಲ್ಲಿ ಪ್ರವೇಶಾತಿಯನ್ನು ಗಳಿಸುವುದಕ್ಕಾಗಿ ನ್ಯಾಶನಲ್ ಎಲಿಜಿಬಿಲಿಟಿ ಕಂ 
ಎಂಟ್ರನ್ಸ್ ಪರೀಕ್ಷೆಯ ತಳಹದಿಯಲ್ಲಿ ತಯಾರಿಸಿದ ರಾಂಕ್ ಪಟ್ಟಿಯ ಪ್ರಕಾರ 
ಯೋಗ್ಯನಾಗಿರುವನೇ ಅಥವಾ ಅರ್ಹನಾಗಿರುವನೇ ಎಂದು ; 


62 


5 


( ii ) ಅರ್ಜಿಯಲ್ಲಿ ಸೂಚಿಸಿರುವ ವಿದ್ಯಾರ್ಥಿಗಳು 2016-17 ಶೈಕ್ಷಣಿಕ ವರ್ಷದ 
ಕೋರ್ಸಿಗೆ ಕ್ರಮಬದ್ಧವಾಗಿ ಹಾಜರಾಗಿರುವರೇ ಎಂದು ; 

( iii ) ವಿದ್ಯಾರ್ಥಿಯು ಇತರ ರೀತಿಯಲ್ಲಿ ಕೋರ್ಸನ್ನು ಮುಂದುವರಿಸಲು 
ಅರ್ಹನಾಗಿರುವನೇ ಎಂದು . 


( 3 ) ಸರಕಾರವು ವಿಶೇಷ ಆದೇಶದ ಮೂಲಕ ಈ ಅಗತ್ಯಕ್ಕಾಗಿ ಅಧಿಕೃತಗೊಳಿಸುವ 
ಸರಕಾರೀ ಕಾರ್ಯದರ್ಶಿ ಪದವಿಗಿಂತ ಕಡಿಮೆಯಲ್ಲದ ಒಬ್ಬ ಅಧಿಕಾರಿಯವರು 

ಈ 
ಅಧ್ಯಾದೇಶದ ಕೆಳಗಿರುವ ಒಂದು ಅರ್ಜಿಯನ್ನು ಪರಿಗಣಿಸುವುದಕ್ಕಾಗಿರುವ ಸಕ್ಷಮ ಪ್ರಾಧಿಕಾರ 
ಆಗಿರುವರು . ಸಕ್ಷಮ ಪ್ರಾಧಿಕಾರಕ್ಕೆ ಅರ್ಜಿಯನ್ನು ಸರಿಯಾದ ರೀತಿಯಲ್ಲಿ 
ತೀರ್ಪುಗೊಳಿಸುವುದಕ್ಕಾಗಿ ಯಾವುದೇ ವ್ಯಕ್ತಿಯನ್ನು ಕರೆಸುವ ಹಾಗೂ ಯಾವುದೇ ದಾಖಲೆಯನ್ನು 
ಅಗತ್ಯಪಡುವ ಅಧಿಕಾರ ಇರುವುದಾಗಿದೆ . 

( 4 ) ಈ ವಿಭಾಗದ ಕೆಳಗೆ ಕ್ರಮಬದ್ಧಗೊಳಿಸುವುದಕ್ಕಾಗಿ ಅರ್ಜಿಯು 
ಲಭಿಸುವುದಾದಲ್ಲಿ ಸರಕಾರವು ವೈದ್ಯಕೀಯ ಶಿಕ್ಷಣ ನಿರ್ದೆಶಕರಿಂದ ಒಂದು ವರದಿಯನ್ನು 
ಅಗತ್ಯಪಡತಕ್ಕದ್ದು ಹಾಗೂ ಅರ್ಜಿದಾರನನ್ನು ಪ್ರತಿವಾದಿಯಾಗಿ ಹಾಗೂ ಅಗತ್ಯವಿದ್ದಲ್ಲಿ 
ಸಂಬಂಧಪಟ್ಟ ಇತರ ಯಾವುದಾದರು ವ್ಯಕ್ತಿಯನ್ನು ಆಲಿಸಿದ ನಂತರ ಅರ್ಜಿಯನ್ನು 
ಪರಿಗಣಿಸತಕ್ಕದ್ದು ಹಾಗೂ ಈ ಅಧ್ಯಾದೇಶದ ಪ್ರಕಾರ ಪಾವತಿಸ ಬೇಕಾದ 
ಕ್ರಮಬದ್ಧಗೊಳಿಸುವಿಕೆಗಿರುವ ಶುಲ್ಕವನ್ನು ಸಂದಾಯ ಮಾಡುವುದಕ್ಕಿರುವ ಆದೇಶವು ಒಳಗೊಂಡು 
ಅದರ ಮೇಲೆ ಆದೇಶವನ್ನು ಹೊರಡಿಸತಕ್ಕದ್ದಾಗಿದೆ. 

( 5 ) ಸರಕಾರವು ಅರ್ಜಿಗೆ ಅಂಗೀಕಾರ ನೀಡುವುದಾದಲ್ಲಿ, ಇದಕ್ಕೆ ಸಂಬಂಧಿಸಿ 
ಒಂದು ನಿರ್ದೆಶವನ್ನು ಸಂಬಂಧಪಟ್ಟ ವಿಶ್ವವಿದ್ಯಾಲಯವು ನೀಡತಕ್ಕದ್ದು ಹಾಗೂ ಯಾವುದೇ 
ವಿಶ್ವವಿದ್ಯಾಲಯದ ಕಾನೂನಿನಲ್ಲಿ ಅಥವಾ ಯಾವುದೇ ಶಾಸನದಲ್ಲಿ ಅಥವಾ ಅದರ ಪ್ರಕಾರ 
ರಚಿಸಿದ ಅಧ್ಯಾದೇಶದಲ್ಲಿ ಅಥವಾ ಚಾಲ್ತಿಯಲ್ಲಿರುವ ಇತರ ಯಾವುದಾದರು ಕಾನೂನಿನಲ್ಲಿ 
ಏನೇ ಅಡಕವಾಗಿದ್ದರೂ ವಿಶ್ವವಿದ್ಯಾಲಯದಲ್ಲಿ ಅಂತಹ ವಿದ್ಯಾರ್ಥಿಗಳ ಹೆಸರನ್ನು ಪಟ್ಟಿಯಲ್ಲಿ 
ಸೇರಿಸುವ ಅಗತ್ಯಕ್ಕಾಗಿ ಆದೇಶಗಳನ್ನು ವಿಶ್ವವಿದ್ಯಾಲಯವು ಹೊರಡಿಸತಕ್ಕದ್ದು ಹಾಗೂ ನಂತರ 
ಅಂತಹ ವಿದ್ಯಾರ್ಥಿಗಳನ್ನು 2016-17 ಶೈಕ್ಷಣಿಕ ವರ್ಷದ ಆ ವಿಜ್ಞಾನ ಶಾಖೆಯಲ್ಲಿ ಅವರ 
ಕೋರ್ಸು ಪೂರ್ತಿಯಾಗುವವರೆಗೆ ಆ ವಿಶ್ವವಿದ್ಯಾಲಯದ ಅಧೀನದಲ್ಲಿರುವ ವೈದ್ಯಕೀಯ 
ವಿಜ್ಞಾನ ಶಾಖೆಯಲ್ಲಿನ ರೆಗ್ಯುಲರ್ ವಿದ್ಯಾರ್ಥಿಗಳಾಗಿ ಪರಿಗಣಿಸತಕ್ಕದ್ದು. 


63 


6 . 


ವಿಶದೀಕರಣೆ. ಈ ವಿಭಾಗದ ಅಗತ್ಯಗಳಿಗಾಗಿ “ ವಿಶ್ವವಿದ್ಯಾಲಯ ಕಾನೂನು” ಎಂದರೆ , 
ರಾಜ್ಯ ವಿಧಾನಸಭೆಯು ಅಂಗೀಕರಿಸಿದ ಒಂದು ವಿಶ್ವವಿದ್ಯಾಲಯವನ್ನು ಸ್ಥಾಪಿಸುವುದಕ್ಕಿರುವ 
ಒಂದು ಅಧಿನಿಯಮ ಎಂದರ್ಥ . 


4 . 


ಸಕ್ಷಮ ಪ್ರಾಧಿಕಾರವು ಪರಿಗಣಿಸಬೇಕಾದ ವಿಷಯಗಳು . ಈ ಅಧ್ಯಾದೇಶದ 
ಪ್ರಕಾರ , ಕ್ರಮಬದ್ಧಗೊಳಿಸುವುದಕ್ಕಾಗಿ ಲಭಿಸುವ ಒಂದು ಅರ್ಜಿಯನ್ನು ಪರಿಗಣಿಸುವಾಗ ಸಕ್ಷಮ 
ಪ್ರಾಧಿಕಾರವು: 


( i ) ಪ್ರವೇಶಾತಿ ಲಭಿಸಿದ ವಿದ್ಯಾರ್ಥಿಯು ವೈದ್ಯಕೀಯ ಶಾಖೆಯಲ್ಲಿ ಪ್ರವೇಶಾತಿ 
ಲಭಿಸಲು ನ್ಯಾಶನಲ್ ಎಲಿಜಿಬಿಲಿಟಿ ಕಂ ಎಂಟ್ರನ್ಸ್ ಪರೀಕ್ಷೆಯ ತಳಹದಿಯಲ್ಲಿ ಸಿದ್ಧಗೊಳಿಸಿದ 
ರಾಂಕ್ ಪಟ್ಟಿಯ ಪ್ರಕಾರ ಯೋಗ್ಯನಾಗಿರುವನೇ ಅಥವಾ ಅರ್ಹನಾಗಿರುವನೇ ಎಂದೂ 
2016-17 ಶೈಕ್ಷಣಿಕ ವರ್ಷಕ್ಕೆ ಅನ್ವಯವಾಗುವ ಅಸ್ತಿತ್ವದಲ್ಲಿರುವ ಕಾನೂನು ಪ್ರಕಾರ 
ಪರಿಗಣಿಸತಕ್ಕದ್ದು; 

( ii ) ಅಸ್ತಿತ್ವದಲ್ಲಿರುವ ಇತರ ಯಾವುದಾದರು ಕಾನೂನಿಗೆ ವಿರುದ್ಧವಾಗಿ 
ಯಾವುದೇ ವಿದ್ಯಾರ್ಥಿಯೂ ಕಾಲೇಜಿನಲ್ಲಿ ಮುಂದುವರಿಯುವುದಿಲ್ಲ ಎಂದು ದೃಢಪಡಿಸತಕ್ಕದ್ದು; 

( iii ) ವಿದ್ಯಾರ್ಥಿಗಳು ಸಮರ್ಪಿಸಿದ ಅರ್ಜಿಯ ವಿಧಾನವನ್ನು ಪರಿಗಣಿಸತಕ್ಕದ್ದಲ್ಲ ; 

( iv ) ಪ್ರವೇಶಾತಿ ಮೇಲೋಟ ಸಮಿತಿಯ ಸಮಕ್ಷಕ್ಕೆ ಯಾವುದಾದರೂ 
ದಾಖಲೆಯನ್ನು ಅಥವಾ ವಸ್ತುವನ್ನು ಹಾಜರುಪಡಿಸದಿರುವುದನ್ನು ಪರಿಗಣಿಸತಕ್ಕದ್ದಲ್ಲ ; 

( v ) ಮ್ಯಾನೇಜುಮೆಂಟು ಕ್ಯಾಪಿಟೇಶನ್ ಫೀಸನ್ನು ವಸೂಲಿಮಾಡಲಿಲ್ಲವೆಂದು 
ದೃಢಪಡಿಸತಕ್ಕದ್ದು; 

( vi ) ಮ್ಯಾನೇಜುಮೆಂಟು ಅಮಿತ ಲಾಭ ಗಳಿಸಿಲ್ಲವೆಂದು ದೃಢಪಡಿಸತಕ್ಕದ್ದು. 
5. ಕ್ರಮಬದ್ಧಗೊಳಿಸುವಿಕೆ ಶುಲ್ಕದ ಪಾವತಿ ( 1 ) ಈ ಅಧ್ಯಾದೇಶದ ಪ್ರಕಾರದ 
ಪ್ರವೇಶಾತಿಯನ್ನು ಕ್ರಮಬದ್ಧಗೊಳಿಸುವುದಕ್ಕಾಗಿರುವ ಒಂದು ಅರ್ಜಿಯನ್ನು ಸರಕಾರವು 
ಅಂಗೀಕರಿಸಿದ್ದಲ್ಲಿ ಅಂತಹ ವೈದ್ಯಕೀಯ ಕಾಲೇಜಿನ ಮ್ಯಾನೇಜ್ ಮೆಂಟ್ ಅಂತಹ 
ಕ್ರಮಬದ್ದಗೊಳಿಸುವಿಕೆಗಾಗಿ ಒಬ್ಬ ವಿದ್ಯಾರ್ಥಿಗೆ ಮೂರು ಲಕ್ಷ 
ಕ್ರಮಬದ್ಧಗೊಳಿಸುವಿಕೆ ಶುಲ್ಕವಾಗಿ ಸಂದಾಯಮಾಡಲು ಹೊಣೆಯಾಗಿರುವುದು . 


ರೂಪಾಯಿಯಂತೆ 


ಟ 


64 


7 


6 . 


( 2 ) ( 1 ) ನೇ ಉಪ - ವಿಭಾಗದಲ್ಲಿ ಉಪಬಂಧಿಸಿದ ಪ್ರಕಾರದ ಶುಲ್ಕವನ್ನು 
ಹೊರಿಸುವುದಕ್ಕೆ , 3 ನೇ ವಿಭಾಗದ ( 3) ನೇ ಉಪ - ವಿಭಾಗದ ಪ್ರಕಾರದ ಸಕ್ಷಮ ಪ್ರಾಧಿಕಾರಕ್ಕೆ 
ಅಧಿಕಾರವಿರುವುದಾಗಿದೆ ಹಾಗೂ 3 ನೇ ವಿಭಾಗದ ( 4 ) ನೇ ಉಪ - ವಿಭಾಗದ ಪ್ರಕಾರ 
ಹೊರಡಿಸುವ ಆದೇಶದಲ್ಲಿ ಅದನ್ನು ನಿರ್ದಿಷ್ಟಪಡಿಸಿರತಕ್ಕದ್ದು . 
ರದ್ಧತಿ ಮತ್ತು ರಕ್ಷಣೆ ( 1) 2017 ರ ಕೇರಳ ವೈದ್ಯಕೀಯ ಶಿಕ್ಷಣ 

ಶಿಕ್ಷಣ ( ಖಾಸಗಿ 
ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳ ಪ್ರವೇಶಾತಿಯ ಮೇಲೆ ನಿಬಂಧನೆ ಹಾಗೂ ನಿಯಂತ್ರಣೆ ) 
ಅಧ್ಯಾದೇಶ ( 2017 ರ 34 ) ವು ಈ ಮೂಲಕ ರದ್ದುಗೊಂಡಿರುವುದು . 

( 2 ) ಅಂತಹ ರದ್ಧತಿಯಲ್ಲಿ ಏನೇ ಒಳಗೊಂಡಿದ್ದರೂ , ಪ್ರಸ್ತುತ ಅಧ್ಯಾದೇಶದ 
ಪ್ರಕಾರ ಮಾಡಿರುವ ಅಥವಾ ಮಾಡಿದುದಾಗಿ ಭಾವಿಸುವ ಯಾವುದೇ ಕಾರ್ಯ ಅಥವಾ 
ಕೈಗೊಂಡ ಅಥವಾ ಕೈಗೊಂಡುದಾಗಿ ಭಾವಿಸುವ ಯಾವುದೇ ಕ್ರಮವು ಈ ಅಧ್ಯಾದೇಶದ 
ಪ್ರಕಾರ ಮಾಡಿರುವುದಾಗಿ ಅಥವಾ ಕೈಗೊಂಡಿರುವುದಾಗಿ ಭಾವಿಸತಕ್ಕದ್ದು . 


ಪಿ . ಸದಾಶಿವ 


ರಾಜ್ಯಪಾಲರು . 


65 


